ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 36 
ಸದಸ್ಯರ ಹೆಸರು ್ಯ ಶ್ರೀ ಎನ್‌.ಅಪ್ಪಾಜಿಗೌಡ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
ಉತ್ತರಿಸಬೇಕಾದ ದಿನಾಂಕ F 21.09.2020 
ಉತ್ತರಿಸುವ ಸಚಿವರು 4 ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 
ತಸ ಪತೆ ಉತ್ತರ 
ಈ) ಕಾವ್ಯದ ಸಮಾನ ಪ್ರರಗಕವ 


ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು 
ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಮೂಲಭೂತ ಬಂದಿದೆ 
ಸೌಕರ್ಯಗಳ ಹಾಗೂ ಉಪನ್ಯಾಸಕರುಗಳ 
ಕೊರತೆ ಇರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ? 


8) | 


ಇದರಿಂದಾಗಿ ಈ ವರ್ಷದ 2018-19 ಮತ್ತು 2019-20ನೇ ಸಾಲಿನ ಎಸ್‌ಎಸ್‌ಎಲ್‌ 


ಎಪ.ನನ್‌ಪಿನಿಹಿ ಮನು ಹಯಾ ಫಲಿತಾಂಶದ ವಿವರ ಈ ಕೆಳಂಡಂತಿರುತ್ತದೆ. 


ನರ್ನಾಸಲಹ 


ಪರೀಕ್ಷೆಯ ಫಲಿತಾಂಶದಲ್ಲಿ ಗಣನೀಯವಾಗಿ | [8ನ ನಾ ಪರೀಕ್ಷಿಗ' ಉತ್ತೀರ್ಣ''Tತೇಕಡಾವಾರು 
ಸಂಖ್ಯೆ ಹಾಜರಾದವರು | ರಾದವರು | ಫಲಿತಾಂಶ 


ಇಳಿಮುಖವಾಗಿರುವುದು ಸರ್ಕಾರದ T8- 
1 825468 608336 | 73.70 


I 


ಗಮನಕ್ಕೆ ಬಂದಿದೆಯೇ? 


2 811050 582316 7180 


2018-19 ಮತ್ತು 2019-20ನೇ ಸಾಲಿನ ಫಲಿತಾಂಶದಲ್ಲಿ ಅತ್ಯಲ್ಪ 
ವ್ಯತ್ಯಾಸ [1.9 %] ಕಂಡು ಬಂದಿರುತ್ತದೆ. 


2019-20ನೇ ಸಾಲಿನ ಎಸ್‌.ಎಸ್‌.ಎಲ್‌.ಸಿ ಪರೀಕ್ಷೆಯಲ್ಲಿ 18,072 
ವಿದ್ಯಾರ್ಥಿಗಳು ಕೋವಿಡ್‌-19 ಹಿನ್ನೆಲೆಯಲ್ಲಿ ಮುಖ್ಯ ಪರೀಕ್ಷೆ 
ಬರೆಯಲು ಸಾಧ್ಯವಾಗಿರುವುದಿಲ್ಲ. ಸದರಿ ವಿದ್ಯಾರ್ಥಿಗಳಿಗೆ 
ಸೆಪ್ಪೆಂಬರ್‌-2020 ರಲ್ಲಿ ನಡೆಯುವ ಪೂರಕ ಪರೀಕ್ಷೆ ಬರೆಯಲು 
ಅವಕಾಶ ನೀಡಲಾಗಿದೆ. ಇದನ್ನು ಅವರ "ಪ್ರಥಮ ಅವಕಾಶ" 
ಎಂದು ಪರಿಗಣಿಸಲಾಗುತ್ತದೆ. 


ಪದವಿ ಪೂರ್ವ ಪರೀಕ್ಷೆಯ ಘಲಿತಾಂಶ:- 2020ರ ದ್ವಿತೀಯ 
ಪಿಯುಸಿ ಪರೀಕ್ಷೆಗೆ ಒಟ್ಟು 6,75,277 ವಿದ್ಯಾರ್ಥಿಗಳು 
ಹಾಜರಾಗಿದ್ದು, ಶೇ:61.80 ಫಲಿತಾಂಶ ಬಂದಿರುತ್ತದೆ. ಕಳೆದ 
ವರ್ಷ ಹೊಲಿಸಿದಾಗ ಒಟ್ಟಾರೆ ಫಲಿತಾಂಶದಲ್ಲಿ 0.07ರಷ್ಟು 
ಹೆಚ್ಚಾಗಿರುತ್ತದೆ. ಕಳೆದ ವರ್ಷದ ಫಲಿತಾಂಶಕ್ಕೆ ಹೊಲಿಸಿದಾಗ 
ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಫಲಿತಾಂಶದಲ್ಲಿ 
ಅಲ್ಲಪ್ರಮಾಣದ ಇಳಿಕೆಯಾಗಿದ್ದು, ಆಂಗ್ಲ ಭಾಷಾ ವಿಷಯದ 


ಪೆರೀಕ್ಷೆಯನ್ನು ' ನಡೆಸುವ ಸಂದರ್ಭದಲ್ಲಿ" `ಕೋವಿಡ್‌-19ರ 
ಸಾಂಕ್ರಾಮಿಕ ಮಹಾಮಾರಿಯು ರಾಜ್ಯದಾದ್ಯಂತ ಹರಡುತ್ತಿದ್ದ 
ಹಿನ್ನಲೆಯಲ್ಲಿ ಸದರಿ ಪರೀಕ್ಷೆಯನ್ನು ಮುಂದೂಡಿ 44 ದಿನಗಳ 
ನಂತರ ನಡೆಸಿದ ಹಿನ್ನಲೆಯು ಫಲಿತಾಂಶ ಇಳಿಕೆಗೆ 
ಕಾರಣವಾಗಿದ್ದು, ಮುಂದಿನ ಪರೀಕ್ಷೆಗಳಲ್ಲಿ ಗ್ರಾಮೀಣ ಭಾಗದ 
ವಿದ್ಯಾರ್ಥಿಗಳ ಫಲಿತಾಂಶವನ್ನು ಸುಧಾರಿಸುವ ನಿಟ್ಟಿನಲ್ಲಿ 
ಕಮವಹಿಸಲಾಗುತ್ತಿದೆ. 


ಇ) 


ಹಾಗಿದ್ದಲ್ಲಿ `ಈ ಬಗ್ಗೆ ಕೈಗೊಂಡಿರುವ 
ಕ್ರಮಗಳೇನು? (ಮಂಡ್ಯ: ಜಿಲ್ಲೆಯ 


| ತಾಲ್ಲೂಕುವಾರು ಸಂಪೂರ್ಣ ಮಾಹಿತಿ 


ನೀಡುವುದು) 


20-21ನೇ ಸಾಲಿನಲ್ಲಿ ಪೌಢಶಾಲೆಗಳಲ್ಲಿ ಶಿಕ್ಷಕರ ಕೊರತೆಯನ್ನು 
ಸರಿದೂಗಿಸಲು ಮಂಡ್ಯ ಜಿಲ್ಲೆಗೆ ಸಂಬಂಧಿಸಿದಂತೆ ಈ 
ಕೆಳಕಂಡಂತೆ ಅತಿಥಿ ಶಿಕ್ಷಕರ ನೇಮಕ ಮಾಡಿಕೊಳ್ಳಲು 
ಕ್ರಮವಹಿಸಲಾಗುತ್ತಿದೆ. 


ಕ್ಷೆಸಂ ತಾಲ್ಲೂಕು ಹೆಸರು | ಅತಿಥಿ ಶಿಕ್ಷಕರ ಸಂಖ್ಯೆ 
[yl ಕತರ್‌ ಪೇಟ 1725 
02 ಪಾಂಡವಪುರ 14 
03 ನಾಗಮಂಗಲ 18 
04 ಶ್ರೀರಂಗಪಟ್ಟಣ |08 
05 | ಮೆಳೆವ್ಳಿ 23 
06 ಮಡ್ಗಾರು 32 
07 ಮಂಡ್ಯ ಉತರ 106 
08 ಮಂಡ್ಯ ದಕ್ಷಿಣ 06 
ಒಟ್ಟು 132 


ಪದವಿ ಪೂರ್ವ ಶಿಕ್ಷಣ ಇಲಾಖೆ:- ಸರ್ಕಾರಿ ಪದವಿ ಪೂರ್ವ 
ಕಾಲೇಜುಗಳಲ್ಲಿ ಖಾಲಿಯಿದ್ದ 1203 ವಿವಿಧ ವಿಷಯಗಳ 
ಉಪನ್ಯಾಸಕರ ಹುದ್ದೆಗೆ 2015ರಲ್ಲಿ ನೇಮಕಾತಿ ಅಧಿಸೂಚನೆ 
ಹೊರಡಿಸಿ, 2020ರ ಆಗಸ್ಟ್‌-ಸೆಪ್ನೆಂಬರ್‌ ನಲ್ಲಿ ಆನ್‌ಲೈನ್‌ 
ಕೌನ್ನಿಲಿಂಗ ನಡೆಸಿ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ.ಕೌನ್ನಿಲಿಂಗ್‌ 
ನಂತರ 1040 ವಿವಿಧ ವಿಷಯಗಳ ಹುದ್ದೆಗಳು ಸಿ ವಲಯದ 
ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿಯಿದ್ದು, ಸದರಿ 
ಹುದ್ದೆಗಳಿಗೆ ಕಾರ್ಯಭಾರ ಕಡಿಮೆಯಿರುವ ಸರ್ಕಾರಿ/ಅನುದಾನಿತ 
ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರುಗಳನ್ನು 
ನಿಯೋಜಿಸಿ ಕಾರ್ಯಭಾರವನ್ನು ಸರಿದೂಗಿಸಲಾಗುತ್ತಿದೆ. 
ಮೂಲಭೂತ ಸೌಲಭ್ಯಕ್ಕೆ ಸಂಬಂಧಿಸಿದಂತೆ: 

> 2020-21 ನೇ ಸಾಲಿಗೆ "ಶಾಲಾ ಸೌಲಭ್ಯಗಳ ನಿರ್ವಹಣೆ” 
ಕುಡಿಯುವ ನೀರು ಮತ್ತು ಶೌಚಾಲಯಗಳ ವಾರ್ಷಿಕ 
ನಿರ್ವಹಣೆಗೆ ಪ್ರತಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ 
ರೂ.5400/- ರಂತೆ, ಪ್ರಕತಿ ಸರ್ಕಾರಿ ಹಿರಿಯ ಪ್ರಾಥಮಿಕ 
ಶಾಲೆಗೆ 6790/- ರಂತೆ, ಪ್ರತಿ ಸರ್ಕಾರಿ ಪೌಢಶಾಲೆಗೆ 
ರೂ.7400/- ರಂತೆ ಒಟ್ಟು ರೂ.3000 ಲಕ್ಷಗಳ ಅನುದಾನ 
ನಿಗದಿಯಾಗಿದ್ದು ಮೊದಲನೇ ಮತ್ತು ಎರಡನೇ ತ್ರೈಮಾಸಿಕ 
ಅವಧಿಗೆ ರೂ.1500 ಲಕ್ಷಗಳ ಅನುದಾನವನ್ನು ಶಾಲಾ 
ಮುಖ್ಯೋಪಾಧ್ಯಾಯರು ಮತ್ತು ಎಸ್‌.ಡಿ.ಎಂ.ಸಿ ಬ್ಯಾಂಕ್‌ 


ಉಳಿತಾಯೆ ಖಾತೆಗಳಿಗೆ ಬಿಡುಗಡೆಗೊಳಿಸಿದೆ: 

» 2020-21 ನೇ ಸಾಲಿಗೆ ನರೇಗಾ ಯೋಜನೆಯ 
ಒಗ್ಗೂಡಿಸುವಿಕೆ ಮೂಲಕ ಶಾಲಾ ಶೌಚಾಲಯ ನಿರ್ಮಾಣ, 
ಬಿಸಿಯೂಟದ ಅಡುಗೆ ಕೋಣೆ, ಮಳೆ ನೀರು ಕೊಯ್ದು 
ರಚನೆ, ಶಾಲಾ ಕಾಂಪೌಂಡ್‌ ನಿರ್ಮಾಣ, ಪೌಷ್ಟಿಕ ತೋಟ 
ನಿರ್ಮಾಣಕ್ಕೆ ರೂ.2929.21 ಲಕ್ಷಗಳ ಅನುದಾನವನ್ನು 
ನಿಗದಿಪಡಿಸಿದ್ದು, ಮೊದಲನೇ ಮತ್ತು ಎರಡನೇ ತ್ರೈಮಾಸಿಕ 
ಅವಧಿಗೆ ರೂ.1205.50 ಲಕ್ಷಗಳ ಅನುದಾನವನ್ನು ರಾಜ್ಯದ 
ಎಲ್ಲಾ ಜಿಲ್ಲಾ ಉಪ ನಿರ್ದೇಶಕರು(ಆಡಳಿತ) ಇವರುಗಳಿಗೆ 
ಬಿಡುಗಡೆಗೊಳಿಸಿ, ಕಾಮಗಾರಿ ಕೈಗೊಳ್ಳಲು ಕ್ರಮವಹಿಸಿದೆ. 

» 2019-20 ನೇ ಸಾಲಿಗೆ ರಾಜ್ಯವಲಯ ಮತ್ತು ವಿಶೇಷ 
ಅಭಿವೃದ್ಧಿ ಹಾಗೂ ಆರ್‌.ಐ.ಡಿ.ಎಫ್‌-25 ಯೋಜನೆಯಡಿ 
ಮಂಡ್ಯ ಜಿಲ್ಲೆಯ 13 ಸರ್ಕಾರಿ ಪೌಢಶಾಲೆಗಳ 15 ಕೊಠಡಿಗಳ 
ನಿರ್ಮಾಣಕ್ಕೆ ರೂ.236.10 ಲಕ್ಷಗಳು ಮತ್ತು 19 ಶಾಲೆಗಳ 74 
ಕೊಠಡಿಗಳ ದುರಸ್ಥಿಗೆ ರೂ.58.38 ಲಕ್ಷಗಳ ಅನುದಾನವನ್ನು 
ಬಿಡುಗಡೆಗೊಳಿಸಿದೆ. ಕುಡಿಯುವ ನೀರು ಮತ್ತು 
ಶೌಚಾಲಯಗಳ ವಾರ್ಷಿಕ ನಿರ್ವಹಣೆಗಾಗಿ 2144 ಸರ್ಕಾರಿ 
ಪ್ರೌಢಶಾಲೆಗಳಿಗೆ ಪ್ರತಿ ಶಾಲೆಗೆ ರೂ6370 ರಂತೆ ಒಟ್ಟು 
ರೂ.13.63 ಲಕ್ಷಗಳ ಅನುದಾನವನ್ನು ಬಿಡುಗಡೆಗೊಳಿಸಿದೆ. 
(ತಾಲ್ಲೂಕುವಾರು ವಿವರ ಅನುಬಂಧ-1ರಲ್ಲಿ ಲಗತ್ತಿಸಿದೆ) 

» ಶಾಲೆಗಳ ಕೊಠಡಿ ನಿರ್ಮಾಣ ಮತ್ತು ದುರಸ್ಥಿಗೆ 
ಅನುದಾನದ ಲಭ್ಯತೆಯ ಆಧಾರದ ಮೇಲೆ ಹಂತ ಹಂತವಾಗಿ 
ಕಾಮಗಾರಿ ಕೈಗೊಳ್ಳಲು ಕ್ರಮವಹಿಸಿದೆ. 


ಪದವಿ ಪೂರ್ವ ಶಿಕ್ಷಣ ಇಲಾಖೆ:- 2018-19 ಹಾಗೂ 
2019-20ರ ಸಾಲಿನಲ್ಲಿ ಮಂಡ್ಯ ಜಿಲ್ಲೆಗೆ ಒದಗಿಸಲಾದ 
ಮೂಲಭೂತ ಸೌಲಭ್ಯಗಳ ವಿವರಗಳನ್ನ ಅನುಬಂಧ-2ರಲ್ಲಿ 
ಲಗತ್ತಿಸಲಾಗಿದೆ. 


ಇಪಿ 166 ಯೋಸಕ 2020 


s 
ಧ್‌ಸರೇತ್‌ ಕುಮಾರ್‌) 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


ಅನುಬಂಧ - 1 
2019-20 ನೇ ಸಾಲಿನಲ್ಲಿ ರಾಜ್ಯವಲಂರು ಮತ್ತು ವಿಶೇಷ ಅಭಿವೃದ್ಧಿ ಹಾಗೂ ಆರ್‌.ಐ.ಡಿ.ಎಫ್‌-25ಯೋಜನೆಯಡಿ ಮಂಡ್ಯ ಜಿಲ್ಲೆಯ ಸರ್ಕಾರಿ 
ಪ್ರೌಢಶಾಲೆಗಳ ಮೂಲಭೂತ ಸೌಲಭ್ಯಕ್ಕೆ ಬಿಡುಗಡೆಯಾದ ಅನುದಾನದ ವಿವರ. 


ಮೂಲಭೂತ ಸೌಲಭ್ಯ ಕಾಮಗಾರಿಗಳ ವಿವರ 


ಕ್ರ.ಸ | ತಾಲ್ಲೂಕು 


ಪ್ರೌಢಶಾಲಾ ಕೊಠಡಿಗಳ ನಿರ್ಮಾಣ 


ಕುಡಿಯುವ ನೀರು ಮತ್ತು 


್ರ 


Ks ಕೊಠಡಿಗಳ ದುರಸ್ನಿ 
[o) ಶೌಚಾಲಯ ನಿರ್ವಹಣೆಗಾಗಿ : 
ಪೌಢ ಶಾಲೆಗಳಿಗೆ 
ಬಿಡುಗಡೆಯಾದ ಅನುದಾನ 
[ ಘಟಕ ವೆಚ್ಚ ರೂ.6370] 
ಶಾಲೆಗಳ ] ಕೊಠಡಿಗಳ | ಬಿಡುಗಡೆಯಾದ '] ಶಾಲೆಗಳ 1 ಕೊಠಡಿಗಳ 1] ಬಿಡುಗಡೆಯಾದ | ಶಾಲೆಗಳ | ಬಿಡುಗಡೆಯಾದ 
ಸಂಖ್ಯೆ ಸಂಖ್ಯೆ ಒಟ್ಟು ಒಟ್ಟು ಸಂಖ್ಯೆ ಒಟ್ಟು 
ಅಮುದಾನ ಅನುದಾನ ಅನುದಾನ 
(ರೂ.ಲಕ್ಷಗಳಲ್ಲಿ) (ರೂ.ಲಕ್ಸಗಳಲ್ಲಿ) (ರೂ.ಲಕ್ಷಗಳಲ್ಲಿ) 
Tes eE 3 5430 | 710 p 1.83 
7 ವಾಡವಷರ — i 7575 35 73 755] 
|3| ಸಾಗಮಂಗಲ 1 1 15.75 = 5.52 23 1.47 
4] ಶ್ರೀರಂಗಪಟ್ಟಣ 2 2 31.45 10.26 [7 1.21 
5 ಮಳವಳ್ಳಿ 2 2 31.5 7.89 39 | 2.48 | 
5 ಪಡ್ಗಾರ 2 2 31.5 - | 33 36 229 
7 | ಮಂಡ್ಯ 1 I 15.75 18.14 kit 13 2.74 
ig ಒಟ್ಟು 13 - 15 236.10 ] 5838" | 214 13.63 
yf whe (& 


“84 


ಸಹ ನಿರ್ದೇಶಕರು (ಶಾಲಾ ಶಿಕ್ಷಣ) 


PP134 
ಮಿ 
Pp139 


4 PP026 
p) ರಾಣ್ಯಲುಂಡಬಾಳ ವೆಚ್ಛ 
2019-20 ಸೇ ಸಾಅನಲ್ಲ 42 ಸಕಾರಿ ಪದವಿ ಹೂರ್ವ ಕಾಲೇಟುಗಳಗೆ ತಲಾ ರೂ $೦೦೦೦/- ದಂತೆ ಡೆಸ್ಟ್‌ಗಳನ್ನು ಹಾಗೂ 
° ಎಸ್‌ಡಿ ಎ ಹೊಂದಿರುವ ಸರ್ಕಾರಿ ಚದವಿ ಮೂರ್ವ ಕಾಲೇಣುಗಳಗೆ ತಲಾ ರೂ 4೦,೦೦೦/-ಪ್ರಯೋಗಲಯ ಉಪಕರಣಗಳನ್ನು ಆಯಾ ಕಾಲೇಟುಗಳ 
ಪಾಂಶುಖಾಲರ ಹಂತದಲ್ಲ ಬರೀದಿಸಲು ರೂ 44.60 ಲಕ್ಷ ಅಸುದಾಸ ಟಡುಗಡಿ ಮಾಡಿದೆ 
el ಮ 


ಪದವಿ ಮೂರ್ಪ ಶಿಕ್ಷಣ ಇಲಾಖ 


